ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1: 


2163 


ಸದಸ್ಯರ ಹೆಸರು 


ಶ್ರೀಮತಿ ಎಸ್‌.ದೀಣಾ ಅಚ್ಚಯ್ಯ 


ಉತ್ತರಿಸುವ ದಿನಾಂಕ 


18.03.2022 


ಉತ್ತರಿಸುವ ಸಚಿವರು 


ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ 


ಕಲ್ಯಾಣ ಸಚಿವರು 


ಕ್ರ. ಪ್ರಶ್ನೆ" ಉತ್ತರ 

ಸಂ. 4 

ಅ) ಕೊಡವರ ಕುಲಶಾಸ್ತ್ರೀಯ ಅಧ್ಯಯನ ಕಾರ್ಯ | ಸರ್ಕಾರದ ಆದೇಶ ಸಂಖ್ಯೆ; ಸಕಇ 229 ಎಸ್‌ಎಡಿ 2016, 
ಪ್ರಾರಂಭವಾಗಿದೆಯೇ: ಪ್ರಾರಂಭವಾಗಿದ್ದಲ್ಲಿ, ಅಧ್ಯಯನ ದಿನಾಂಕ:01.12.2016 ರಂತೆ ಕೊಡಗು ಜಿಲ್ಲೆಯ ಕೊಡವ ಸಮುದಾಯದ 
ಕಾರ್ಯದ ಪ್ರಗತಿ ಯಾವ ಹಂತದಲ್ಲಿದೆ; ಕುಲಶಾಸ್ತ್ರೀಯ “ಅಧ್ಯಯನ ಕಾರ್ಯವನ್ನು ನಿರ್ದೇಶಕರು, ಕರ್ನಾಟಕ 

ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯವರು ಕೈಗೊಂಡಿರುತ್ತಾರೆ 
ಹಾಗೂ ಕೊಡವರ ಕುಲಶಾಸ್ತ್ರೀಯ ಅಧ್ಯಯನ ಕಾರ್ಯ 
ಪೂರ್ಣಗೊಂಡಿರುತ್ತದೆ. 

ಆ) | ಕೊಡವರ ಕುಲುಶಾಸ್ತ್ರೀಯ ಅಧ್ಯಯನ. ಕಾರ್ಯ | ಕೊಡವರ ಕುಲಶಾಸ್ತ್ರೀಯ ಅಧ್ಯಯನವನ್ನು ಕೈಗೊಳ್ಳಲು ಸರ್ಕಾರ 
ಪ್ರಾರಂಭವಾದ ಬಗ್ಗೆ ಅಧಿಕೃತ ಆದೇಶ | ಆದೇಶ ಹೊರಡಿಸಲಾಗಿದ್ದು, ಸರ್ಕಾರದ ಆದೇಶ ಸಂಖ್ಯೆ:ಸಕಇ 229 
ಹೊರಡಿಸಲಾಗಿದೆಯೇ; (ಸಂಪೂರ್ಣ ಮಾಹಿತಿ | ಎಸ್‌ಐಡಿ 2016, ದಿನಾಂಕ;01.12.2016ರ ಪ್ರತಿಯನ್ನು ಲಗತ್ತಿಸಿದೆ. " 
ನೀಡುವುದು) ' 

ಇ) ಕೊಡವರ ಕುಲಶಾಸ್ತ್ರೀಯ ಅಧ್ಯಯನ ಕಾರ್ಯವನ್ನು ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ 
ಕೈಗೊಂಡಿರುವ ಸಂಸ್ಥೆ ಯಾವುದು ಮತ್ತು ಸದರಿ | ಸಂಸ್ಥೆಯು ಕೊಡವ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನವನ್ನು 
ಸಂಸ್ಥೆಗೆ 'ವರದಿ ನೀಡಲು ಯಾವ ಕಾಲಮಿತಿಯನ್ನು | ಕೈಗೊಂಡಿದ್ದು, ದಿನಾಂಕ:01.12.2016ರ ಆದೇಶದಲ್ಲಿ 03 ತಿಂಗಳ 
ನಿಗಧಿಗೊಳಿಸಲಾಗಿದೆ; ಅವಧಿಯನ್ನು ನಿಗದಿಪಡಿಸಲಾಗಿತ್ತು. 

ಈ) | ಸದರಿ ಅಧ್ಯಯನ ಕಾರ್ಯ ಕೈಗೊಂಡಿರುವ ಸಂಸ್ಥೆಯು | ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯು ಕೊಡವ 
ಯಾವಾಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ; | ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನದ ಅಂತಿಮ ವರದಿಯನ್ನು 

' ದಿನಾಂಕ:05.06.2021 ರಂದು ಸಲ್ಲಿಸಲಾಗಿದೆ. \ 

ಉ) | ಯಾವ ಕಾಲಮಿತಿಯೊಳಗೆ ಕೊಡವರ ಬುಡಕಟ್ಟು ದಿನಾಂಕ;೦5.06.2021 ರಂದು ಕುಲಶಾಸ್ತ್ರೀಯ ಅಧ್ಯಯನದ ಅಂತಿಮ 


ಜನಾಂಗದ ಬೇಡಿಕೆ ಬಗ್ಗೆ ಸರ್ಕಾರ ಸಕಾರಾತ್ಮಕ 


ನಿರ್ಣಯ ಕೈಗೊಳ್ಳಲಿದೆ? 


ವರದಿಯು ಸರ್ಕಾರದಲ್ಲಿ `ಸ್ಟೀಕೃತವಾಗಿದ್ದು, ಪ್ರಸ್ತುತ ಪರಿಶೀಲನಾ 
ಹಂತದಲ್ಲಿದೆ. a 


ಸಕಇ 61 ಎಸ್‌ಎಡಿ 2022 


” ಶ್ರೀರಾಮುಲು) 
ಸಾರೆಗೆ ಹಾಗೂ ಪರಿಶಿಷ್ಟ ಪಂಗಡಗಳ 
ಕಲ್ಯಾಣ ಸಚಿಪರು. . 


